ಕರ್ನಾಟಕ ವಿಧಾನ ಪರಿಷತ್ತು 


ತೆಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 90 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಮುನಿರಾಜು ಗೌಡ ಪಿ.ಎಂ 
(ವಿಧಾನ ಸಭೆಯಿಂದ ಚು ವನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 13.12.2021 
ಉತ್ತರಿಸುವ ಸಚಿವರು ಅರಣ್ಯ ಮತ್ತು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 


ಕ್ರ.ಸಂ ಪ್ರಶ್ನೆ ಉತ್ತರ 
| 
(ಅ) | ರಾಜ್ಯದಲ್ಲಿ ಅನ್ನ 
| 
| ಯೋಜನೆಯಡಿಯಲ್ಲಿ 
| & ಹೌದು. 
' ಏತರಿಸಿಲಾಗುತ್ತಿರುವ ಅಕ್ಕಿಯ 


ಅಕ್ರಮವಾಗಿ ಅಕ್ಮಿಗಿರಣಿ 


| ಮಿಲ್‌) ಮಾಲೀಕರು ಖರೀದಿಸಿ 


MN 


(೮) 


| ಹಾಗಿದ್ದಲ್ಲಿ, ಈ ರೀತಿಯ ಅಕ್ರಮ | ಸಾರ್ವಜನಿಕ ವಿತರಣಾ ಪದ್ಧತಿಯನ್ನು ಜಾರಿಗೆ ತರಲು ಎಲ್ಲಾ 


| ತಡೆಗಟ್ಟಲು ಸರ್ಕಾರವು | ಫಲಾನುಭವಿಗಳ ಮಾಹಿತಿಯನ್ನು ಅವರ ಆಧಾರ್‌ ನೋಂದಣಿಗೆ ಜೋಡಣೆ 
| ಕೈಗೊಂಡಿರುವ ಕ್ರಮಗಳೇನು: 


j 


ಮಾಡಿದ್ದು ಸಂಪೂರ್ಣ ಆನ್‌ಲೈನ್‌ ದತ್ತಾಂಶ ಜಾರಿಗೊಳಿಸಲಾಗಿದೆ ಹಾಗೂ 

ಪ್ರತೀ ಮಾಹೆಯ ಸಂಪೂರ್ಣ ವಿತರಣೆಯನ್ನು ನ್ಯಾಯಬೆಲೆ ಅಂಗಡಿ 
ಮಟ್ಟದಲ್ಲಿ ಆಧಾರ್‌(ಪಾಸ್‌) ಮೂಲಕ ವಿತರಿಸುವಂತೆ 
ಜಾರಿಗೊಳಿಸಲಾಗಿದೆ. ಅಕ್ರಮ ದಾಸ್ತಾನು, ಮತ್ತು ಕಾಳಸಂತೆ 
ವಹಿವಾಟುಗಳು ನಡೆಯುವುದನ್ನು ತಡೆಗಟ್ಟಿ ನಿರ್ದಿಷ್ಟ ಫಲಾನುಭವಿಗಳಿಗೆ 
ಪಡಿತರ ಆಹಾರ ಧಾನ್ಯಗಳು ತಲುಪುವುದನ್ನು ಖಾತರಿ ಪಡಿಸಿಕೊಳ್ಳಲು 
ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಗತ್ಯ ವಸ್ತುಗಳ ಕಾಯ್ದೆ 
1955 ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ರ 
ಅಡಿಯಲ್ಲಿ ಹೊರಡಿಸಿರುವ ಆದೇಶಗಳಡಿಯಲ್ಲಿ ಕಾನೂನು ಕ್ರಮ 


ಸರಬರಾಜು ಹಾಗೂ ಗ್ರಾಹಕರ 


ಮಟ್ಟದಲ್ಲಿ ಆಹಾರ ಜಾಗೃತಿ ಮತ್ತು ತನಿಖಾ ದಳವನ್ನು ರಚಿಸಲಾಗಿದೆ. 


PY 


ಟ 
(7 
pl 
[:) 
) 
3 
3 
q 
€ 
ಈ 
[e 0) 
8) 
© 
[7 
E 
[e! 
a 
3) 
(©) 
3 
[9 
ಲ್ಲ 
[8 
[di 
ಇ 


ದಾಖಲಿಸಲಾಗಿದೆ. ಅಂದಾಜು ರೂ. 8,23,78,691.16 ಮೌಲ್ಯದ 


ಒಟ್ಟು 38,530.67 ಕ್ವಿಂಟಾಲ್‌ ಅಕ್ಕಿ, 538.64 ಕ್ವಿಂ. ಗೋಧಿ 


ಕ್ವಿಂಟಾಲ್‌ ರಾಗಿಯನ್ನು ವಶಪಡಿಸಿಕೊಂಡಿದ್ದು, ಸದರಿ ಆಹಾರಧಾನ್ಯಗಳ 
ಮೌಲ್ಯ ರೂ. 5,80,49,312 ಆಗಿರುತ್ತ ದೆ. ಹಾಗೂ ಅಕ್ರಮ ವ್ಯವಹಾರ 


ನಡೆಸಿರುವ ಆರೋಪಿತರ ವಿರುದ್ಧ ಎಫ್‌.ಐ.ಆರ್‌. ದಾಖಲಿಸಲಾಗಿದೆ. 


(| 
(ಇ) | ಈ ರೀತಿಯ ಅಕ್ರಮದಲ್ಲಿ | 335 ಪ್ರಕರಣಗಳು ವಿಚಾರಣೆ ಹಂತದಲ್ಲಿವೆ 
ಭಾಗಿಯಾಗಿರುವವರ ವಿರುದ್ಧ ಸರ್ಕಾರ 
ಕೈಗೊಂಡರುವ ಕ್ರಮಗಳೇನ 
| ನೀಡು ದು 
SR ವದು) 


ಅನಾನ 285 ಡಿಲರ್‌ಎ 2021 (೧-ಆಫೀಸ್‌) 


ಅರಣ್ಯ ಮತ್ತು ಆಹಾರ್ರ್ತಸಸಗೆರಿಕ ಸರಬರಾಜು 
ಹಕರ ವ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು 


ಮತ್ತು 


